ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1551(1880) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಮರಿತಿಬ್ಬೇಗೌಡ (ಶಿಕ್ರಕರ ಕ್ಷೇತ) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಬಗ್ಗೆ 

(ಅ) ರಾಷ್ಟ್ರೀಯ ಹೊಸ ಶಿಕಣ ನೀತಿ ಜಾರಿಗೊಳಿಸುವ ಚಿ:೦ತನೆ ಸರ್ಕಾರದ ಮುಂದಿದೆಯೇ; 


(ಆ) ಹಾಗಾದರೆ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣಕೆ ನಿಗಧಿಗೊಳಿಸಲು ಉದ್ದೇಶಿಸಿರುವ ತರಗತಿಗಳು 
ಯಾವುವು; (ವಿವರಗಳನ್ನು ನೀಡುವುದು) 


(ಇ) ಶಿಕ್ಷಣದ ಹಂತಗಳಿಗೆ ಅನುಗುಣವಾಗಿ ಶಿಕ್ಷಕರಿಗೆ ನಿಗದಿಗೊಳಿಸಿರುವ ವಿದ್ಯಾರ್ಹತೆ ಏನು; 
(ಲೀವರಗಳನ್ನು ನೀಡುವುದು) 


(ಈ) ಆಯಾ ಹಂತಗಳಿಗೆ ನಿಗದಿಗೊಳಿಸಲಾದ ವಿದ್ಯಾರ್ಹತೆ ಹೊಂದಿರದ ಶಿಕಕರಿಗೆ ವಿದ್ಯಾರ್ಹತೆ 
ಹೊಂದಲು ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಉ) ಸದರಿ ಶಿಕ್ಷಕರುಗಳಿಗೆ ಮುಂಬಡಿ ನೀಡಿ, ಮರು ಹೊಂದಾಣಿಕೆ ಮಾಡುವಲ್ಲಿ ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


(ಊ) ಪ್ರಾಥಮಿಕ ಮತ್ತು ಪ್ರೌಢ ಶಿಕಣಕ್ಕೆ ನಿಗದಿಗೊಳಿಸಲು ಉದ್ದೇಶಿಸಿರುವ ತರಗತಿಗಳಿಗೆ 
ಅನುಗುಣವಾಗಿ ವಿಷಯ ಪರಿವೀತಕರು, ಶಿಕಣ ಸಂಯೋಜಕರು, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು, 
ಕ್ಲಸ್ಟರ್‌ ಸಂಪನ್ನೂಲ ವ್ಯಕ್ತಿಗಳನ್ನು ನಿಯೋಜಿಸಲು ಕೈಗೊಂಡಿರುವ ಕ್ರಮಗಳೇನು? (ವಿವರ 
ನೀಡುವುದು) 


